ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ |35 
ಸದಸ್ಯರ ಹೆಸರು ಶ್ರೀ. ಎನ್‌ ಅಪ್ಕಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಲೇತು 
ಉತ್ತರಿಸಬೇಕಾದ ದಿನಾಂಕ 21.09.2020 
ಉತ್ತರಿಸುವ ಸಜಿವರು ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 
ಕ ಪಶ್ನೆ ಉತ್ತರ 
ಸಂ 
ಅ |ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖಾ | ಹಿಂದುಳಿದ ವರ್ಗಗಳ ಕಲ್ಯಾಣ 
ವತಿಯಿಂದ ಕಾರ್ಯನಿರ್ವಹಿಸುತ್ತಿರುವ | ಇಲಾಖೆಯಲ್ಲಿ ಖಾಲಿ ಇರುವ 
ವಿದ್ಯಾರ್ಥಿ ವಿಲಯಗಳಿಗೆ ಅಡುಗೆಯವರು, | ಅಡುಗೆಯವರು. ಅಡುಗೆ ಸಹಾಯಕರು 
ಅಡುಗೆ ಸಹಾಯಕರು ಮತ್ತು ರಾತಿ| ಹಾಗೂ ರಾತ್ರಿ ಕಾವಲುಗಾರರ ಸೇವೆಯನ್ನು 
ಕಾವಲುಗಾರರ ಸಿಬ್ಬಂದಿಗಳ ಸೇವೆಯನ್ನು | ಪಡೆಯಲು ಜಿಲ್ಲಾ ಮಟ್ಟದಲ್ಲಿ 
ಒದಗಿಸಲು ಹೊರ ಸಂಪನ್ಮೂಲ | ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಟೆಂಡರ್‌ 
ಏಜಿನ್ಸಿಯವರಿಗೆ ಟೆಂಡರ್‌ |ನ್ನು ಕರೆದು ಹೊರಸಂಪನೂಲ 
ನಿಬಂಧನೆಗಳಿಗೊಳಪಟ್ಟು ಏಜೆನ್ಸಿಯನ್ನು ವಿಗಧಿಪಡಿಸಿ 
ಕಾರ್ಯಾದೇಶವನ್ನು ನೀಡಿರುವುದು | ಕಾರ್ಯಾದೇಶವನ್ನು ಜಿಲ್ಲಾ ಮಟ್ಟದಲ್ಲಿ 
ನಿಜವಲ್ಲವೇ: ನೀಡಲಾಗುತ್ತದೆ. 
ಆ | ಕಾರ್ಯಾದೇಶದಲ್ಲಿನ ಷರತ್ತಿನನ್ನಯ 
ಮುಂಗಡವಾಗಿ ಕನಿಷ್ಠ 2 ಮಾಹೆಗಳಿಗೆ ಕನಿಷ್ಠ | ಹೊರಸಂಪನ್ಮೂಲ ಏಜೆನ್ಸಿಯನ್ನು 
ಷೇತನ ಕಾಯ್ದೆಯನ್ವಯ ನಿಗಧಿಪಡಿಸಿ ಷರತ್ತುಗಳನ್ನು ವಿಧಿಸಿ 
ಸಂದಾಯವಾಗಬೇಕಾದ ವೇತನವನ್ನು | ಕಾರ್ಯಾದೇಶವನ್ನು ಜಿಲ್ಲಾ ಮಟ್ಟಿದಲ್ಲಿ 
ಸಂಬಂಧಿಸಿದ ಸಿಬ್ಬಂದಿಗಳ ಬ್ಯಾಂಕ್‌ ಖಾತೆಗೆ ನೀಡಲಾಗುತ್ತದೆ. ಸದರಿ ಆದೇಶದಲ್ಲಿ ಕನಿಷ್ಠ 
ಇ.ಸಿ.ಎಸ್‌ ಅಥವಾ ಆರ್‌.ಟಿ,ಜಿ.ಎಸ್‌ ಮೂಲಕ |2 ಮಾಹೆಗಳಿಗೆ ವೇತನವನ್ನು ಪ್ರತಿ ತಿಂಗಳು 5 
ಪ್ರತಿ ತಿಂಗಳು 5ನೇ ದಿನಾಂಕದೊಳಗೆ ವೇತನ | ನೇ ತಾರೀಖಿನೊಳಗೆ ಪಾವತಿಸುವ ಷರತ್ತನ್ನು 
ಪಾವತಿಸಬೇಕಾಗಿರುವುದು ನಿಜಮಲ್ಲವೇ: ವಿಧಿಸಲಾಗಿರುತ್ತದೆ. 
ಇ | ಸರ್ಕಾರದಿಂದ ನಿಗದಿತ ಅನುದಾನ 
ಬಿಡುಗಡೆಯಾಗದಿರುವುದರಿಂದ 6 
ತಿಂಗಳಾದರೂ ಸದರಿ ಸಿಬ್ಬಂದಿಗಳಿಗೆ ವೇತನ 
ಪಾವತಿಸದೆ ಸದರಿ ಏಜೆನ್ಸಿಯಡಿಯಲ್ಲಿ | ಹೌದು. 
ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳ 
ಜೀವನ ನಿರ್ವಹಣೆಗೆ ತುಂಬಾ 
ತೊಂದರೆಯಾಗಿರುವ ವಿಷಯ ಸರ್ಕಾರದ 
ಗಮನಕ್ಕೆ ಬಂದಿದೆಯೇ _ ES > 
ಈ ಹಾಗಿದ್ದಲ್ಲಿ, ಸಿಬ್ಬಂದಿಗೆ ಕೂಡಲೇ ವೇತನವನ್ನು |209-20 ನೇ ಸಾಲಿನಲ್ಲಿ ಬಾಕಿ ಇದ್ದ 
ಪಾವತಿಸುವ ಸಂಬಂಧ ಸರ್ಕಾರ ಹಣ।| ಹೊರಸಂಪನೂಲ ಸಿಬಂದಿಗಳ ವೇತನ 
ರ ರ ಪಾವತಿಗಾಗಿ ದಿ: 13.03.2020 ರಲ್ಲಿ ಸರ್ಕಾರವು 
5) (ಮು? (ಸಂಪೂರ್ಣ [eo Ge 
ನೀಡುವುದು). ರೂ.910.28 ಲಕ್ಷಗಳನ್ನು ಬಿಡುಗಡೆ 
ಮಾಡಲಾಗಿರುತ್ತದೆ. 
2020-21 ನೇ ಸಾಲಿಗೆ ಸಂಬಂಧಿಸಿದಂತೆ. 
ಆರ್ಥಿಕ ಇಲಾಖೆಯ ಸುತ್ತೋಲೆ ಸಂಖ್ಯ: ಆಇ 
16 ಟೆಎಆರ್‌ 20, ದಿ: 10620200 ರಲ್ಲಿ 


ಹೊರಸಂಪನ್ಮೂಲ ಸಿಬ್ಬಂದಿಗಳಿಗೆ ಬಃ 
18.5.2020 ರವರೆಗೆ ವೇತನ ಪಾವತಿಸಲು 
ಆದೇಶಿಸಲಾಗಿದ್ದು, ನಂತರದ ಅವಧಿಗೆ 
ವೇತನ ಪಾವತಿಸುವ ಬಗ್ಗೆ ಪ್ರಸ್ತಾವನೆ' 
ಪರಿಶೀಲನೆಯಲ್ಲಿದೆ 


ಹಿಂವಕ 232 ಬಿಇಟಿ 2020 


J [ONO ರಾಮುಲು) 


ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು. 


